ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 30-03-2021 ಪ್ರಶ್ನೆ ಸಂಖ್ಯೆ: 2097(2439) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಸ್‌. ನಾಗರಾಜ್‌(ಸ೦ದೇಶ್‌ ನಾಗರಾಜ್‌)(ಸ್ಮಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 


ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು ಸಾರ್ವಜವಿಕ ಸಂಪರ್ಕ 
ಸಚಿವರು 


ವಿಷಯ : ಮೈಸೂರಿನಲ್ಲಿ ಚಿತ್ರನಗರಿಯನ್ನು ಸ್ಥಾಪಿಸುವ ಬಗ್ಗೆ 


(ಅ) ಮೈಸೂರು ಜಿಲ್ಲೆ, ನಂಜನಗೂಡು ತಾಲ್ಲೂಕು, ಇಮ್ಮಾವು (ಹಿಮ್ಮಾವುು ಬಳಿ 
ಚಿತ್ರನಗರಿಯನ್ನು (ಫಿಲ್ಲ್‌ ಸಿಟಿ) ಸ್ಥಾಪಿಸುವ ಯೋಜನೆಯನ್ನು ಪುನರುಜ್ಮೀವನಗೊಳಿಸಿ, 
ಇಲ್ಲಿಯೇ ಚಿತ್ರನಗರಿಯನ್ನು ಸ್ಥಾಪಿಸಲು ಕ್ರಮ ಜರುಗಿಸಲಾಗುವುದೇ; ಗದ್ದಲಗೌಜುಗಳಿಲ್ಲದ 
ಈ ಸ್ನಳವು ಜಿತ್ರನಗರಿಯ ಸ್ಥಾಪನೆಗೆ ಸೂಕವಾಗಿದೆಯೆಂಬುದು ಸರ್ಕಾರದ 
ಗಮನದಲ್ಲಿದೆಯೇ; 


(ಆ) ಮೈಸೂರು ಜಿಲ್ಲೆಯ ಹಿಮ್ಮಾವಿನಲ್ಲಿ ಈಗಾಗಲೇ ಚಿತ್ರನಗರಿಗಾಗಿ 
ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿಯ ಎವಿಸೀರ್ಣ ಎಷ್ಟು; ಪ್ರಸ್ತುತ ಸದರಿ ಭೂವಿಯು 
ಯಾರ ವಶದಲ್ಲಿದೆ; 


(ಇ) ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಜಿಲ್ಲೆಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು 
ಪ್ರವಾಸೋದ್ಯಮ ಪ್ರಕೃತಿಸೌಂದರ್ಯ ತಾಣಗಳಿದ್ದು, ಮೈಸೂರು ಜಿಲ್ಲೆಯಲ್ಲಿ ಚಿತ್ರನಗರಿ 
ಸ್ಥಾಪನೆಯಿಂದ ಚಿತ್ರೀಕರಣಕ್ಕೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೆ 
ಕೂಡಾ ಕಾಯಕಲ್ಪ ನೀಡಿದಂತಾಗುವುದಿಲ್ಲವೇ? 


